ಕರ್ನಾಟಕ ರಾಜ್ಯಪತ್ರ 


ಅಧಿಕೃತವಾಗಿ ಪ್ರಕಟಿಸಲಾದುದು 


ಸಂಪುಟ ೧೪೯ 
Volume 149 


ಬೆಂಗಳೂರು, ಗುರುವಾರ, ಫೆಬ್ರವರಿ ೨೦ , ೨೦೧೪ ( ಫಾಲ್ಗುಣ ೧ , ಶಕ ವರ್ಷ ೧೯೩೫) 
Bangalore , Thursday , February 20 , 2014 ( Phalguna 1, Shaka Varsha 1935 ) 


ಸಂಚಿಕೆ ೮ 
Issue 8 


ಭಾಗ ೨ 
ನೇಮಕಗಳು, ಸ್ಥಳ ನೇಮಕಗಳು, ವರ್ಗಾವಣೆಗಳು, ರಜೆ ಮತ್ತು ಅಧಿಕಾರಗಳು, 

ಕರ್ನಾಟಕ ಉಚ್ಚ ನ್ಯಾಯಾಲಯದ ಅಧಿಸೂಚನೆಗಳು 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣಾ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ : ಸಿಆಸುಇ 86 ಸೇಲೋಯು2013, ಬೆಂಗಳೂರು, ದಿನಾಂಕ : 23ನೇ ಆಗಸ್ಟ್ , 2013. 
ಕರ್ನಾಟಕ ಲೋಕಾಯುಕ್ತ ಸಂಸ್ಥೆಯಲ್ಲಿ ಅಪರ ನಿಬಂಧಕರು (ವಿಚಾರಣೆಗಳು) ಹುದ್ದೆಗಳಲ್ಲಿ ಗುತ್ತಿಗೆ ಆಧಾರದ ಮೇಲೆ ಕಾರ್ಯ 
ನಿರ್ವಹಿಸುತ್ತಿರುವ ನಿವೃತ್ತ ಜಿಲ್ಲಾ ನ್ಯಾಯಾಧೀಶರುಗಳಾದ ಶ್ರೀ ಎನ್.ಎಸ್.ನೇಗಿನಾಳ್ ಮತ್ತು ಶ್ರೀ ಸುರೇಶ್ ಬಿ.ತುರಮರಿ, ಇವರುಗಳ ಗುತ್ತಿಗೆ ನೇಮಕಾತಿಯ 
ಅವಧಿಯನ್ನು ಕ್ರಮವಾಗಿ ದಿನಾಂಕ: 06 - 06 -2013 ಮತ್ತು 09 - 06 - 2013ರಿಂದ ಒಂದು ವರ್ಷದ ಅವಧಿಗೆ ಅವರುಗಳ ಹಾಲಿ ಗುತ್ತಿಗೆ ನೇಮಕಾತಿಗೆ 
ಅನ್ವಯವಾಗುತ್ತಿರುವ ಷರತ್ತು ಮತ್ತು ನಿಬಂಧನೆಗಳೊಂದಿಗೆ ಮುಂದುವರಿಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ಡಿ. ನಾಗೇಶ್ ಪಾಟಕ್ 

ಸರ್ಕಾರದ ಉಪ ಕಾರ್ಯದರ್ಶಿ , 
P . R , 547 

ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ (ಸೇವಾ ನಿಯಮಗಳು - 2 ). 
ಇಂಧನ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ : ಇಎನ್ 253 ಸಮನ್ವಯ 2013, ಬೆಂಗಳೂರು, ದಿನಾಂಕ : 21ನೇ ಆಗಸ್ಟ್ , 2013. 
ಕರ್ನಾಟಕ ವಿದ್ಯುತ್ ನಿಗಮ ನಿಯಮಿತ, ಬೆಂಗಳೂರು ಇದರ ಮೆಮೊರಾಂಡಮ್ ಆಫ್ ಅಸೋಸಿಯೇಷನ್ ಮತ್ತು ಆರ್ಟಿಕಲ್ಸ್ ಆಫ್ 
ಅಸೋಸಿಯೇಷನ್‌ನ ಆರ್ಟಿಕಲ್ 22 (1) ರಲ್ಲಿ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ ಡಾ|| ಹೆಚ್. ಭಾಸ್ಕರ್, ಭಾ . ಆ. ಸೇ ., ಸರ್ಕಾರದ ಪ್ರಧಾನ 
ಕಾರ್ಯದರ್ಶಿ , ಸಾರ್ವಜನಿಕ ಉದ್ಯಮಗಳ ಇಲಾಖೆ ಇವರನ್ನು ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ಕರ್ನಾಟಕ ವಿದ್ಯುತ್ 
ನಿಗಮ ನಿಯಮಿತ ಇದರ ನಿರ್ದೇಶಕರ ಮಂಡಳಿಯ ನಿರ್ದೇಶಕರನ್ನಾಗಿ ( ಶ್ರೀ . ರಾಜೀವ್ ಚಾಟ್ಲಾ, ಭಾ . ಆ . ಸೇ ., ಇವರ ಸ್ಥಾನದಲ್ಲಿ) ನೇಮಕ ಮಾಡಲಾಗಿದೆ. 

ಕರ್ನಾಟಕ ವಿದ್ಯುತ್ ಪ್ರಸರಣ ನಿಗಮ ನಿಯಮಿತ, ಬೆಂಗಳೂರು ಇದರ ಮೆಮೊರಾಂಡಮ್ ಆಫ್ ಅಸೋಸಿಯೇಷನ್ ಮತ್ತು ಆರ್ಟಿಕಲ್ಸ್ ಆಫ್ 
ಅಸೋಸಿಯೇಷನ್‌ನ ಆರ್ಟಿಕಲ್ 30 (1) ( ಎ) ರಲ್ಲಿ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ ಡಾ|| ಹೆಚ್ . ಭಾಸ್ಕರ್, ಭಾ . ಆ . ಸೇ ., ಸರ್ಕಾರದ ಪ್ರಧಾನ 
ಕಾರ್ಯದರ್ಶಿ , ಸಾರ್ವಜನಿಕ ಉದ್ಯಮಗಳ ಇಲಾಖೆ ಇವರನ್ನು ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ಕರ್ನಾಟಕ ವಿದ್ಯುತ್ 
ಪ್ರಸರಣ ನಿಗಮ ನಿಯಮಿತ ಇದರ ನಿರ್ದೇಶಕರ ಮಂಡಳಿಯ ನಿರ್ದೇಶಕರನ್ನಾಗಿ ( ಶ್ರೀ . ರಾಜೀವ್ ಚಾವಾ, ಭಾ . ಆ.ಸೇ ., ಇವರ ಸ್ಥಾನದಲ್ಲಿ) ನೇಮಕ 
ಮಾಡಲಾಗಿದೆ. 

ಚಾಮುಂಡೇಶ್ವರಿ ವಿದ್ಯುತ್ ಸರಬರಾಜು ನಿಗಮ ನಿಯಮಿತ, ಮೈಸೂರು ಇದರ ಮೆಮೊರಾಂಡಮ್ ಆಫ್ ಅಸೋಸಿಯೇಷನ್ ಮತ್ತು 
ಆರ್ಟಿಕಲ್ಸ್ ಆಫ್ ಅಸೋಸಿಯೇಷನ್‌ನ ಆರ್ಟಿಕಲ್ 72 ( ಎ) ರಲ್ಲಿ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ ಶ್ರೀಮತಿ ಸಿ. ಶಿಖಾ, ಭಾ . ಆ. ಸೇ ., ಜಿಲ್ಲಾಧಿಕಾರಿ, 
ಮೈಸೂರು ಇವರನ್ನು ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ಚಾಮುಂಡೇಶ್ವರಿ ವಿದ್ಯುತ್ ಸರಬರಾಜು ನಿಗಮ ನಿಯಮಿತ, 
ಮೈಸೂರು ಇದರ ನಿರ್ದೇಶಕರ ಮಂಡಳಿಯ ನಿರ್ದೇಶಕರನ್ನಾಗಿ ( ಶ್ರೀ . ಪಿ .ಎಸ್. ವಸ್ತದ್, ಇವರ ಸ್ಥಾನದಲ್ಲಿ) ನೇಮಕ ಮಾಡಲಾಗಿದೆ. 


( ೩೭) 


೩೮ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಫೆಬ್ರವರಿ ೨೦ , ೨೦೧೪ 

ಭಾಗ ೨ 
ಪವರ್ ಕಂಪನಿ ಆಫ್ ಕರ್ನಾಟಕ ಲಿಮಿಟೆಡ್, ಬೆಂಗಳೂರು ಇದರ ಮೆಮೊರಾಂಡಮ್ ಆಫ್ ಅಸೋಸಿಯೇಷನ್ ಮತ್ತು ಆರ್ಟಿಕಲ್ಸ್ ಆಫ್ 
ಅಸೋಸಿಯೇಷನ್‌ನ ಆರ್ಟಿಕಲ್ 93 ( ಎ) ರಲ್ಲಿ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ ಶ್ರೀ ಎ. ಬಿ. ಇಬ್ರಾಹಿಂ, ಕ. ಆ. ಸೇ ., ವ್ಯವಸ್ಥಾಪಕ ನಿರ್ದೇಶಕರು, 
ಚಾಮುಂಡೇಶ್ವರಿ ವಿದ್ಯುತ್ ಸರಬರಾಜು ನಿಗಮ ನಿಯಮಿತ, ಮೈಸೂರು ಇವರನ್ನು ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ 
ಪವರ್ ಕಂಪನಿ ಆಫ್ ಕರ್ನಾಟಕ ಲಿಮಿಟೆಡ್ , ಬೆಂಗಳೂರು ಇದರ ನಿರ್ದೇಶಕರ ಮಂಡಳಿಯ ನಿರ್ದೇಶಕರನ್ನಾಗಿ (ಶ್ರೀಮತಿ ಸಿ . ಶಿಖಾ, ಭಾ . ಆ . ಸೇ ., ಇವರ 
ಸ್ಥಾನದಲ್ಲಿ) ನೇಮಕ ಮಾಡಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ಎ. ಎ. ಚಪ್ಪರಬಂದ್ , 

ಸರ್ಕಾರದ ಅಧೀನ ಕಾರ್ಯದರ್ಶಿ , 
P . R , 549 

ಇಂಧನ ಇಲಾಖೆ. 
ಇಂಧನ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ : ಇಎನ್ 239 ಸಮನ್ವಯ 2013, ಬೆಂಗಳೂರು, ದಿನಾಂಕ : 31ನೇ ಜುಲೈ , 2013. 
ಸರ್ಕಾರದ ಅಧಿಸೂಚನೆ ಸಂಖ್ಯೆ ಸಿಆಸುಇ 604 ಎಸ್‌ಎಎಸ್ 2013 ದಿನಾಂಕ: 31-07 - 2013ರಲ್ಲಿ ಶ್ರೀ ಜಿ. ಕುಮಾರ್ ನಾಯಕ್, ಭಾ. ಆ.ಸೇ ., 
ಇವರನ್ನು ವ್ಯವಸ್ಥಾಪಕ ನಿರ್ದೇಶಕರು, ಕರ್ನಾಟಕ ವಿದ್ಯುತ್ ಪ್ರಸರಣ ನಿಗಮ ನಿಯಮಿತ, ಬೆಂಗಳೂರು ಇಲ್ಲಿ ಶ್ರೀ ಎಸ್. ಸೆಲ್ವಕುಮಾರ್ , ಭಾ . ಆ. ಸೇ ., ಇವರ 
ಸ್ಥಾನದಲ್ಲಿ ನೇಮಕ ಮಾಡಲು ಇವರ ಸೇವೆಯನ್ನು ಇಂಧನ ಇಲಾಖೆಯ ವಶಕ್ಕೆ ನೀಡಲಾಗಿದೆ. ಅದರಂತೆ ಶ್ರೀ ಜಿ . ಕುಮಾರ್ ನಾಯಕ್, ಭಾ . ಆ. ಸೇ ., 
ಇವರನ್ನು ಕರ್ನಾಟಕ ವಿದ್ಯುತ್ ಪ್ರಸರಣ ನಿಗಮ ನಿಯಮಿತದ ವ್ಯವಸ್ಥಾಪಕ ನಿರ್ದೇಶಕರ ಹುದ್ದೆಗೆ ಈ ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ 
ಆದೇಶದವರೆಗೆ ಮರು ಸ್ಥಳ ನಿಯುಕ್ತಿಗೊಳಿಸಿ ಆದೇಶಿಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ಎ. ಎ.ಚಪ್ಪರಬಂದ್ , 

ಸರ್ಕಾರದ ಅಧೀನ ಕಾರ್ಯದರ್ಶಿ, 
P . R . 550 

ಇಂಧನ ಇಲಾಖೆ. 
ಇಂಧನ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ : ಇಎನ್ 278 ಸಮನ್ವಯ 2013, ಬೆಂಗಳೂರು, ದಿನಾಂಕ : 31ನೇ ಆಗಸ್ಟ್ , 2013 . 
ಸರ್ಕಾರದ ಅಧಿಸೂಚನೆ ಸಂಖ್ಯೆ ಸಿಆಸುಇ 87 ಆಸೇವ 2013 ದಿನಾಂಕ: 24 -08 - 2013ರಲ್ಲಿ ಈ ಕೆಳಕಂಡ ಕೆ.ಎ.ಎಸ್. ಅಧಿಕಾರಿಗಳನ್ನು 
ಇಂಧನ ಇಲಾಖೆಯ ಅಧೀನದಲ್ಲಿ ಬರುವ ನಿಗಮ / ವಿದ್ಯುತ್ ಸರಬರಾಜು ಕಂಪನಿಗಳಿಗೆ ವರ್ಗಾಯಿಸಿ ಮರು ನೇಮಕಾತಿಗಾಗಿ ಇವರುಗಳ ಸೇವೆಯನ್ನು 
ಇಂಧನ ಇಲಾಖೆಯ ವಶಕ್ಕೆ ನೀಡಲಾಗಿದೆ. ಅದರನ್ವಯ ಸದರಿ ಅಧಿಕಾರಿಗಳನ್ನು ಅವರುಗಳ ಹೆಸರಿನ ಮುಂದೆ ನಮೂದಿಸಿರುವ ಹುದ್ದೆಗಳಿಗೆ ಈ ತಕ್ಷಣದಿಂದ 
ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ಮರು ಸ್ಥಳ ನಿಯುಕ್ತಿಗೊಳಿಸಿ ಆದೇಶಿಸಲಾಗಿದೆ. 


ಕ್ರಮ 


ಅಧಿಕಾರಿಯ ಹೆಸರು 


ಸ್ಥಳ ನಿಯುಕ್ತಿಗೊಳಿಸಲಾದ ನಿಗಮ / ಮಂಡಳಿ 


ಸಂಖ್ಯೆ 


ವ್ಯವಸ್ಥಾಪಕ ನಿರ್ದೇಶಕರು, ಪವರ್ ಕಂಪನಿ ಆಫ್ ಕರ್ನಾಟಕ ಲಿಮಿಟೆಡ್, 
ಬೆಂಗಳೂರು ಇಲ್ಲಿ ಖಾಲಿ ಇರುವ ಹುದ್ದೆಗೆ. 


| ಶ್ರೀ ನವೀನ್‌ಕುಮಾರ್ ರಾಜು.ಎಸ್ 
ಕೆ . ಎ .ಎಸ್.( ಹಿರಿಯ ಶ್ರೇಣಿ) 
ಡಾ|| ಮಹೇಶ್. ಎಂ ., 
ಕೆ.ಎ.ಎಸ್.( ಹಿರಿಯ ಶ್ರೇಣಿ) 


ಶ್ರೀ ಸೋಮಶೇಖರ್.ಎಸ್. ಜೆ 
ಕೆ. ಎ .ಎಸ್.( ಹಿರಿಯ ಶ್ರೇಣಿ) 


ಪ್ರಧಾನ ವ್ಯವಸ್ಥಾಪಕರು, ( ಆಡಳಿತ ಮತ್ತು ಮಾನವ ಸಂಪನ್ಮೂಲ) ಕರ್ನಾಟಕ 
ವಿದ್ಯುತ್ ನಿಗಮ ನಿಯಮಿತ, ಇಲ್ಲಿ ಶ್ರೀ ಎಸ್. ಪಿ . ಷಡಕ್ಷರಸ್ವಾಮಿ ಇವರ 
ವರ್ಗಾವಣೆಯಿಂದ ತೆರವಾದ ಹುದ್ದೆಗೆ. 
ಪ್ರಧಾನ ವ್ಯವಸ್ಥಾಪಕರು, ( ಆಡಳಿತ ಮತ್ತು ಮಾನವ ಸಂಪನ್ಮೂಲ) 
ಚಾಮುಂಡೇಶ್ವರಿ ವಿದ್ಯುತ್ ಸರಬರಾಜು ನಿಗಮ ನಿಯಮಿತ, ಮೈಸೂರು ಇಲ್ಲಿ 
ಶ್ರೀಮತಿ ಕೆ. ಎಂ .ಗಾಯತ್ರಿ, ಇವರ ವರ್ಗಾವಣೆಯಿಂದ ತೆರವಾದ ಹುದ್ದೆಗೆ. 
ಪ್ರಧಾನ ವ್ಯವಸ್ಥಾಪಕರು , ( ಆಡಳಿತ ಮತ್ತು ಮಾನವ ಸಂಪನ್ಮೂಲ) ಮಂಗಳೂರು 
ವಿದ್ಯುತ್ ಸರಬರಾಜು ಕಂಪನಿ ನಿಯಮಿತದಲ್ಲಿ ಖಾಲಿ ಇರುವ ಹುದ್ದೆಗೆ. 


3 


ಶ್ರೀ ಸದಾಶಿವ ಪ್ರಭು. ಬಿ 
ಕೆ.ಎ .ಎಸ್.( ಹಿರಿಯ ಶ್ರೇಣಿ) 


ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ಎ. ಎ . ಚಪ್ಪರಬಂದ್ , 
ಸರ್ಕಾರದ ಅಧೀನ ಕಾರ್ಯದರ್ಶಿ , 

ಇಂಧನ ಇಲಾಖೆ. 


P . R . 551 . 


೩೯ 


ಭಾಗ ೨ 

ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಫೆಬ್ರವರಿ ೨೦ , ೨೦೧೪ 

ಇಂಧನ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ : ಇಎನ್ 238 ಸಮನ್ವಯ 2013, ಬೆಂಗಳೂರು, ದಿನಾಂಕ : 13ನೇ ಆಗಸ್ಟ್ , 2013. 
ಸರ್ಕಾರದ ಅಧಿಸೂಚನೆ ಸಂಖ್ಯೆ: ಡಿಪಿಎಆರ್ 521 ಎಸ್ಎಎಸ್ 2013, ದಿನಾಂಕ: 04 - 07 - 2013ರನ್ವಯ ಡಾ||ಅಮಿತಾ ಪ್ರಸಾದ್ , ಭಾ . ಆ. ಸೇ ., 
ಇವರನ್ನು ದಿನಾಂಕ:30 - 7 - 2013ರಂದು ಇಂಧನ ಇಲಾಖೆಯ ಸರ್ಕಾರದ ಪ್ರಧಾನ ಕಾರ್ಯದರ್ಶಿ ಈ ಹುದ್ದೆಯ ಕಾರ್ಯಭಾರವನ್ನು ವಹಿಸಿಕೊಂಡಿರುತ್ತಾರೆ. 
ಅದರಂತೆ: 

ಬೆಂಗಳೂರು ವಿದ್ಯುತ್ ಸರಬರಾಜು ಕಂಪನಿ ನಿಯಮಿತ, ಬೆಂಗಳೂರು ಇದರ ಮೆಮೊರಾಂಡಮ್ ಆಫ್ ಅಸೋಸಿಯೇಷನ್ ಮತ್ತು ಆರ್ಟಿಕಲ್ಸ್ 
ಆಫ್ ಅಸೋಸಿಯೇಷನ್‌ನ ಆರ್ಟಿಕಲ್ 74 ( ಎ ) ಮತ್ತು ( ಬಿ ) ರಲ್ಲಿ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ ಡಾ ||ಅಮಿತಾ ಪ್ರಸಾದ್, ಭಾ . ಆ . ಸೇ ., ಸರ್ಕಾರದ 
ಪ್ರಧಾನ ಕಾರ್ಯದರ್ಶಿ ಇಂಧನ ಇಲಾಖೆ ಇವರನ್ನು ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ಬೆಂಗಳೂರು ವಿದ್ಯುತ್ 
ಸರಬರಾಜು ಕಂಪನಿ ನಿಯಮಿತ, ಬೆಂಗಳೂರು ಇದರ ನಿರ್ದೇಶಕರ ಮಂಡಳಿಯ ನಿರ್ದೇಶಕರು ಹಾಗೂ ಅಧ್ಯಕ್ಷರನ್ನಾಗಿ ( ಶ್ರೀ .ಎಸ್. ಕೆ. ಪಟ್ಟನಾಯಕ್, 
ಭಾ . ಆ . ಸೇ ., ಇವರ ಸ್ಥಾನದಲ್ಲಿ) ನೇಮಕ ಮಾಡಲಾಗಿದೆ. 

ಹುಬ್ಬಳ್ಳಿ ವಿದ್ಯುತ್ ಸರಬರಾಜು ಕಂಪನಿ ನಿಗಮ , ಹುಬ್ಬಳ್ಳಿ ಇದರ ಮೆಮೊರಾಂಡಮ್ ಆಫ್ ಅಸೋಸಿಯೇಷನ್ ಮತ್ತು ಆರ್ಟಿಕಲ್ಸ್ ಆಫ್ 
ಅಸೋಸಿಯೇಷನ್‌ನ ಆರ್ಟಿಕಲ್ 74 ( ಎ) ಮತ್ತು ( ಬಿ) ರಲ್ಲಿ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ ಡಾ||ಅಮಿತಾ ಪ್ರಸಾದ್, ಭಾ . ಆ.ಸೇ ., ಸರ್ಕಾರದ 
ಪ್ರಧಾನ ಕಾರ್ಯದರ್ಶಿ ಇಂಧನ ಇಲಾಖೆ ಇವರನ್ನು ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ಹುಬ್ಬಳ್ಳಿ ವಿದ್ಯುತ್ ಸರಬರಾಜು 
ಕಂಪನಿ ನಿಗಮ , ಹುಬ್ಬಳ್ಳಿ ಇದರ ನಿರ್ದೇಶಕರ ಮಂಡಳಿಯ ನಿರ್ದೇಶಕರು ಹಾಗೂ ಅಧ್ಯಕ್ಷರನ್ನಾಗಿ ( ಶ್ರೀ .ಎಸ್.ಕೆ . ಪಟ್ಟನಾಯಕ್ , ಭಾ . ಆ . ಸೇ ., ಇವರ 
ಸ್ಥಾನದಲ್ಲಿ) ನೇಮಕ ಮಾಡಲಾಗಿದೆ. 

ಚಾಮುಂಡೇಶ್ವರಿ ವಿದ್ಯುತ್ ಸರಬರಾಜು ನಿಗಮ ನಿಯಮಿತ, ಮೈಸೂರು ಇದರ ಮೆಮೊರಾಂಡಮ್ ಆಫ್ ಅಸೋಸಿಯೇಷನ್ ಮತ್ತು ಆರ್ಟಿಕಲ್ 
ಆಫ್ ಅಸೋಸಿಯೇಷನ್‌ನ ಆರ್ಟಿಕಲ್ 72 ( ಎ) ಮತ್ತು ( ಬಿ) ರಲ್ಲಿ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ ಡಾ ||ಅಮಿತಾ ಪ್ರಸಾದ್, ಭಾ . ಆ. ಸೇ ., ಸರ್ಕಾರದ 
ಪ್ರಧಾನ ಕಾರ್ಯದರ್ಶಿ ಇಂಧನ ಇಲಾಖೆ ಇವರನ್ನು ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ಚಾಮುಂಡೇಶ್ವರಿ ವಿದ್ಯುತ್ 
ಸರಬರಾಜು ನಿಗಮ ನಿಯಮಿತ, ಮೈಸೂರು ಇದರ ನಿರ್ದೇಶಕರ ಮಂಡಳಿಯ ನಿರ್ದೇಶಕರು ಹಾಗೂ ಅಧ್ಯಕ್ಷರನ್ನಾಗಿ ( ಶ್ರೀ .ಎಸ್.ಕೆ. ಪಟ್ಟನಾಯಕ್, 
ಭಾ . ಆ . ಸೇ ., ಇವರ ಸ್ಥಾನದಲ್ಲಿ ) ನೇಮಕ ಮಾಡಲಾಗಿದೆ . 

ಕರ್ನಾಟಕ ನವೀಕರಿಸಬಹುದಾದ ಇಂಧನ ಅಭಿವೃದ್ಧಿ ನಿಗಮ ನಿಯಮಿತ, ಬೆಂಗಳೂರು ಇದರ ಮೆಮೊರಾಂಡಮ್ ಆಫ್ ಅಸೋಸಿಯೇಷನ್ 
ಮತ್ತು ಆರ್ಟಿಕಲ್ಸ್ ಆಫ್ ಅಸೋಸಿಯೇಷನ್‌ನ ಆರ್ಟಿಕಲ್ 51 ( ಎ) ಮತ್ತು 52ರಲ್ಲಿ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ ಡಾ||ಅಮಿತಾ ಪ್ರಸಾದ್, 
ಭಾ . ಆ . ಸೇ ., ಸರ್ಕಾರದ ಪ್ರಧಾನ ಕಾರ್ಯದರ್ಶಿ , ಇಂಧನ ಇಲಾಖೆ ಇವರನ್ನು ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ 
ಕರ್ನಾಟಕ ನವೀಕರಿಸಬಹುದಾದ ಇಂಧನ ಅಭಿವೃದ್ಧಿ ನಿಗಮ ನಿಯಮಿತ, ಬೆಂಗಳೂರು ಇದರ ನಿರ್ದೇಶಕರ ಮಂಡಳಿಯ ನಿರ್ದೇಶಕರನ್ನಾಗಿ 
( ಶ್ರೀ .ಎಸ್.ಕೆ . ಪಟ್ಟನಾಯಕ್, ಭಾ . ಆ. ಸೇ ., ಇವರ ಸ್ಥಾನದಲ್ಲಿ) ನೇಮಕ ಮಾಡಲಾಗಿದೆ. 

ಕರ್ನಾಟಕ ವಿದ್ಯುತ್ ನಿಗಮ ನಿಯಮಿತ, ಬೆಂಗಳೂರು ಇದರ ಮೆಮೊರಾಂಡಮ್ ಆಫ್ ಅಸೋಸಿಯೇಷನ್ ಮತ್ತು ಆರ್ಟಿಕಲ್ಸ್ ಆಫ್ 
ಅಸೋಸಿಯೇಷನ್‌ನ ಆರ್ಟಿಕಲ್ 22 (1) ರಲ್ಲಿ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ ಡಾ ||ಅಮಿತಾ ಪ್ರಸಾದ್, ಭಾ . ಆ . ಸೇ ., ಸರ್ಕಾರದ ಪ್ರಧಾನ 
ಕಾರ್ಯದರ್ಶಿ , ಇಂಧನ ಇಲಾಖೆ ಇವರನ್ನು ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ಕರ್ನಾಟಕ ವಿದ್ಯುತ್ ನಿಗಮ ನಿಯಮಿತ, 
ಇದರ ನಿರ್ದೇಶಕರ ಮಂಡಳಿಯ ನಿರ್ದೇಶಕರನ್ನಾಗಿ ( ಶ್ರೀ .ಎಸ್.ಕೆ.ಪಟ್ಟನಾಯಕ್ , ಭಾ . ಆ. ಸೇ ., ಇವರ ಸ್ಥಾನದಲ್ಲಿ) ನೇಮಕ ಮಾಡಲಾಗಿದೆ. 

* ಕರ್ನಾಟಕ ವಿದ್ಯುತ್ ಪ್ರಸರಣ ನಿಗಮ ನಿಯಮಿತ, ಬೆಂಗಳೂರು ಇದರ ಮೆಮೊರಾಂಡಮ್ ಆಫ್ ಅಸೋಸಿಯೇಷನ್ ಮತ್ತು ಆರ್ಟಿಕಲ್ಸ್ ಆಫ್ 
ಅಸೋಸಿಯೇಷನ್‌ನ ಆರ್ಟಿಕಲ್ 30 (1)( ಎ) ರಲ್ಲಿ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ ಡಾ||ಅಮಿತಾ ಪ್ರಸಾದ್, ಭಾ . ಆ. ಸೇ ., ಸರ್ಕಾರದ ಪ್ರಧಾನ 
ಕಾರ್ಯದರ್ಶಿ, ಇಂಧನ ಇಲಾಖೆ ಇವರನ್ನು ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ಕರ್ನಾಟಕ ವಿದ್ಯುತ್ ಪ್ರಸರಣ ನಿಗಮ 
ನಿಯಮಿತ, ಇದರ ನಿರ್ದೇಶಕರ ಮಂಡಳಿಯ ನಿರ್ದೇಶಕರನ್ನಾಗಿ ( ಶ್ರೀ .ಎಸ್.ಕೆ. ಪಟ್ಟನಾಯಕ್, ಭಾ . ಆ. ಸೇ ., ಇವರ ಸ್ಥಾನದಲ್ಲಿ) ನೇಮಕ ಮಾಡಲಾಗಿದೆ. 

- ಪವರ್ ಕಂಪನಿ ಆಫ್ ಕರ್ನಾಟಕ ಲಿಮಿಟೆಡ್, ಬೆಂಗಳೂರು ಇದರ ಮೆಮೊರಾಂಡಮ್ ಆಫ್ ಅಸೋಸಿಯೇಷನ್ ಮತ್ತು ಆರ್ಟಿಕಲ್ಸ್ ಆಫ್ 
ಅಸೋಸಿಯೇಷನ್‌ನ ಆರ್ಟಿಕಲ್ 93 ( ಎ) ರಲ್ಲಿ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ ಡಾ ||ಅಮಿತಾ ಪ್ರಸಾದ್, ಭಾ . ಆ. ಸೇ ., ಸರ್ಕಾರದ ಪ್ರಧಾನ 
ಕಾರ್ಯದರ್ಶಿ, ಇಂಧನ ಇಲಾಖೆ ಇವರನ್ನು ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ಪವರ್ ಕಂಪನಿ ಆಫ್ ಕರ್ನಾಟಕ 
ಲಿಮಿಟೆಡ್, ಬೆಂಗಳೂರು ಇದರ ನಿರ್ದೇಶಕರ ಮಂಡಳಿಯ ನಿರ್ದೇಶಕರನ್ನಾಗಿ ( ಶ್ರೀ .ಎಸ್. ಕೆ. ಪಟ್ಟನಾಯಕ್ , ಭಾ . ಆ. ಸೇ ., ಇವರ ಸ್ಥಾನದಲ್ಲಿ ) ನೇಮಕ 
ಮಾಡಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ಎ. ಎ. ಚಪ್ಪರಬಂದ್, 

ಸರ್ಕಾರದ ಅಧೀನ ಕಾರ್ಯದರ್ಶಿ , 
P . R . 552 

ಇಂಧನ ಇಲಾಖೆ. 
ಕರ್ನಾಟಕ ವಿಧಾನಸಭೆ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ : ಕವಿಸಸ/ ಆ - 1/ 41/ ಎಫ್ . ಪಿ . ಪಿ /2013 , ಬೆಂಗಳೂರು, ದಿನಾಂಕ : 01ನೇ ಜನವರಿ , 2014, 
ಉಲ್ಲೇಖ: ಈ ಸಚಿವಾಲಯದ ಆದೇಶ ಸಂಖ್ಯೆ: ಕವಿಸಸ/ ಆ -1 /01ಅ. ಕಾ . ಹು . ಕಾ - 2. ಉ ./2014, ದಿನಾಂಕ:01 - 01 - 2014 . 
ಉಲ್ಲೇಖಿತ ಆದೇಶದನ್ವಯ ಸಚಿವಾಲಯದ ಅಪರ ಕಾರ್ಯದರ್ಶಿ ಹುದ್ದೆಯನ್ನು ಕಾರ್ಯದರ್ಶಿ - 2 ಹುದ್ದೆಯನ್ನಾಗಿ ಉನ್ನತೀಕರಿಸಲಾಗಿದ್ದು, 
ಕರ್ನಾಟಕ ವಿಧಾನಸಭೆ ಸಚಿವಾಲಯದ (ನೇಮಕಾತಿ ಮತ್ತು ಸೇವಾ ಷರತ್ತುಗಳು) ನಿಯಮಾವಳಿಗಳು, 2003ರ ನಿಯಮ 6 (1) ರ ಪ್ರಕಾರ ಹಾಗೂ 1977ರ 
ಕರ್ನಾಟಕ ನಾಗರೀಕ ಸೇವಾ ( ಸಾಮಾನ್ಯ ನೇಮಕಾತಿ) ನಿಯಮಾವಳಿಗಳ ನಿಯಮ 19( 3)( ಎ) ನ್ನು ಓದಿಕೊಂಡಂತೆ ಈ ಸಚಿವಾಲಯದಲ್ಲಿ ಅಪರ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಫೆಬ್ರವರಿ ೨೦ , ೨೦೧೪ 

ಭಾಗ ೨ 
ಕಾರ್ಯದರ್ಶಿಯಾಗಿ ಕಾರ್ಯನಿರ್ವಹಿಸುತ್ತಿರುವ ಶ್ರೀ ಎಂ . ಮಂಜುನಾಥ್ , ಇವರಿಗೆ ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಸದರಿ ಅಧಿಕಾರಿಯವರು 
ವಯೋನಿವೃತ್ತಿ ಹೊಂದುವವರೆಗೆ ಅಂದರೆ ದಿನಾಂಕ: 30 - 04 - 2014ರವರೆಗೆ ವೇತನ ಶ್ರೇಣಿ ರೂ .56550 -1350 -60600 -1500 -69600 - 1700 
79800ರಲ್ಲಿ ಕಾರ್ಯದರ್ಶಿ - 2ರ ಹುದ್ದೆಗೆ ಸ್ಥಾನಪನ್ನ ಮುಂಬಡ್ತಿ ನೀಡಲಾಗಿದೆ. 

ವಿಶೇಷ ಮಂಡಳಿಯ ಆದೇಶಾನುಸಾರ, 

ನಜೀರ್ ಅಹಮದ್ , 
P. R . 59 

ಅಧೀನ ಕಾರ್ಯದರ್ಶಿ , 
SC - 50 

ಕರ್ನಾಟಕ ವಿಧಾನಸಭೆ ಸಚಿವಾಲಯ 
ಆರ್ಥಿಕ ಸಚಿವಾಲಯ 

ಅಧಿಸೂಚನೆ | 
ಸಂಖ್ಯೆ : ಆಇ 24 ಕವಿಇ 2013, ಬೆಂಗಳೂರು, ದಿನಾಂಕ : 27ನೇ ಡಿಸೆಂಬರ್, 2013. 
ಶ್ರೀ ಹೆಚ್. ಟಿ. ಶಂಕರೇಗೌಡ, ಜಿಲ್ಲಾ ವಿಮಾಧಿಕಾರಿ, ಕರ್ನಾಟಕ ಸರ್ಕಾರಿ ವಿಮಾ ಇಲಾಖೆ, ಮಂಡ್ಯ ಇವರಿಗೆ ತಕ್ಷಣದಿಂದ ಜಾರಿಗೆ ಬರುವಂತೆ 
ವೇತನ ಶ್ರೇಣಿ 36300 - 900 - 39000 - 1050 - 45300 - 1200 - 52500 - 1350 - 53850ರ ಉಪ ನಿರ್ದೇಶಕರು, ಕರ್ನಾಟಕ ಸರ್ಕಾರಿ ವಿಮಾ ಇಲಾಖೆ, 
ಈ ಹುದ್ದೆಗೆ ಸ್ಥಾನಪನ್ನ ಬಡ್ತಿ ನೀಡಿ ಖಾಲಿ ಇರುವ ಉಪ ನಿರ್ದೇಶಕರು - 2 , ವಿಮಾ ನಿರ್ದೇಶನಾಲಯ , ಬೆಂಗಳೂರು ಇಲ್ಲಿಗೆ ಮುಂದಿನ ಆದೇಶದವರೆಗೆ 
ನೇಮಿಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ಎನ್ . ಲಕ್ಷ್ಮಣ, 

ಸರ್ಕಾರದ ಅಧೀನ ಕಾರ್ಯದರ್ಶಿ, 
P . R . 56 

ಆರ್ಥಿಕ ಇಲಾಖೆ( ಆಡಳಿತ ಮತ್ತು ಮುಂಗಡಗಳು ). 
ಒಳಾಡಳಿತ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ : ಒಣ 319 ಹೊಸ 2013 , ಬೆಂಗಳೂರು, ದಿನಾಂಕ : 01ನೇ ಜನವರಿ, 2014. 
ಶ್ರೀ ಕೃಷ್ಣ ಡಿ.ಕೆ, ಸಹಾಯಕ ಆಡಳಿತಾಧಿಕಾರಿ , 5ನೇ ಪಡೆ, ಕೆ.ಎಸ್. ಆರ್. ಪಿ, ಮೈಸೂರು ಇವರನ್ನು ಪೊಲೀಸ್ ಆಯುಕ್ತರು, ಮೈಸೂರು ನಗರ 
ಇವರ ಕಛೇರಿಯಲ್ಲಿ ಖಾಲಿ ಇರುವ ಸಹಾಯಕ ಆಡಳಿತಾಧಿಕಾರಿ ಹುದ್ದೆಗೆ ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ 
ವರ್ಗಾಯಿಸಿ ಸ್ಥಳ ನಿಯುಕ್ತಿಗೊಳಿಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ಟಿ. ಎನ್ . ರವಿಪ್ರಕಾಶ್ , 

ಸರ್ಕಾರದ ಅಧೀನ ಕಾರ್ಯದರ್ಶಿ, 
P . B . 57 

ಒಳಾಡಳಿತ ಇಲಾಖೆ( ಪೊಲೀಸ್ ಸೇವೆಗಳು - ಎ). 
ಒಳಾಡಳಿತ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ : ಒಇ 528 ಪೊಸಿಪ 2013, ಬೆಂಗಳೂರು, ದಿನಾಂಕ : 01ನೇ ಜನವರಿ, 2014 . 
ಶ್ರೀಮತಿ ಎಲ್. ಪಿ. ಉಮಾರಾಣಿ, ಡಿವೈಎಸ್ಪಿ, ಡಿಸಿಆರ್‌ಬಿ , ಬೆಂಗಳೂರು ಇವರು ದಿನಾಂಕ : 30 - 06 - 2013ಕ್ಕೆ ಎರಡೂವರೆ ವರ್ಷ 
ಸೇವೆಯನ್ನು ತೃಪ್ತಿಕರವಾಗಿ ಪೂರೈಸಿರುವುದರಿಂದ ಹಾಗೂ ನಿಗಧಿತ ಇಲಾಖಾ ಪರೀಕ್ಷೆಗಳಲ್ಲಿ ಉತ್ತೀರ್ಣರಾಗಿರುವ ಹಿನ್ನೆಲೆಯಲ್ಲಿ ಕರ್ನಾಟಕ ನಾಗರೀಕ 
ಸೇವಾ ಪರೀಕ್ಷಾರ್ಥ ನಿಯಮಗಳು 1977ರ ನಿಯಮ 5(1) ರನ್ವಯ ಶ್ರೀಮತಿ ಎಲ್.ಪಿ.ಉಮಾರಾಣಿ ಇವರ ಪರೀಕ್ಷಾರ್ಥ ಸೇವೆಯ ಅವಧಿಯನ್ನು 
ತೃಪ್ತಿಕರವೆಂದು ಘೋಷಿಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ , 

ಟಿ. ಎನ್ . ರವಿಪ್ರಕಾಶ್ , 

ಸರ್ಕಾರದ ಅಧೀನ ಕಾರ್ಯದರ್ಶಿ , 
P . B . 58 

ಒಳಾಡಳಿತ ಇಲಾಖೆ(ಪೋಲೀಸ್ ಸೇವೆಗಳು - ಎ ) . 
ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ : ಆಕುಕ 256 ಐಎಂಎಂ 2012 , ಬೆಂಗಳೂರು, ದಿನಾಂಕ : 21ನೇ ಡಿಸೆಂಬರ್ , 2013. 
ಶ್ರೀ ಹೆಚ್.ಶ್ರೀನಿವಾಸ್, ಉಪ ಚೌಷಧ ನಿಯಂತ್ರಕರು, ಪ್ರಾದೇಶಿಕ ಕಛೇರಿ ಹುಬ್ಬಳ್ಳಿ, ಚೌಷಧ ನಿಯಂತ್ರಣ ಇಲಾಖೆ ಇವರಿಗೆ ಇವರಿಗಿಂತ 
ಜೇಷ್ಣತೆಯಲ್ಲಿ ಕಿರಿಯರಾದ ಶ್ರೀ ವಿ .ಎಲ್. ಹಂಬರ್‌, ಉಪ ಜೇಷಧ ನಿಯಂತ್ರಕರು, ಇವರಿಗೆ ಸ್ಥಾನಪನ್ನ ಬಡ್ತಿ ನೀಡಿದ ದಿನಾಂಕ: 01 - 06 - 2010ರಿಂದಲೇ 


ಭಾಗ ೨ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಫೆಬ್ರವರಿ ೨೦ , ೨೦೧೪ 


೪೧ 


ಪೂರ್ವಾನ್ವಯವಾಗಿ ಜಾರಿಗೆ ಬರುವಂತೆ ಕರ್ನಾಟಕ ನಾಗರೀಕ ಸೇವೆಗಳು ( ಬಡ್ತಿ, ವೇತನ ಮತ್ತು ಪಿಂಚಣಿಗಳ ಕ್ರಮಬದ್ದತೆ) ನಿಯಮಾವಳಿಗಳು 1978ರ 
ನಿಯಮ 2(1) ( ಎ) ರನ್ವಯ ವೇತನ ಶ್ರೇಣಿ ರೂ .18150 - 26925ರಲ್ಲಿ ಉಪ ಚೌಷಧ ನಿಯಂತ್ರಕರ ಹುದ್ದೆಗೆ ಸ್ಥಾನಪನ್ನ ಬಡ್ತಿ ನೀಡಿ ಆದೇಶಿಸಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ , 

* ಟಿ. ಎನ್. ನರಸಿಂಹರಾಜು, 

ಸರ್ಕಾರದ ಅಧೀನ ಕಾರ್ಯದರ್ಶಿ ( ಪ್ರ), 
P . R . 60 

ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ( ಭಾ . ವೈ . ಪ ಮತ್ತು ಸಮನ್ವಯ ). 
ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ : ಆಕುಕ 249 ಪಿಎಂಎಂ 2013, ಬೆಂಗಳೂರು, ದಿನಾಂಕ : 30ನೇ ಡಿಸೆಂಬರ್ , 2013. 
ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸೇವೆಗಳು ಹಾಗೂ ಆಯುಷ್ ಇಲಾಖೆಯ ವಿಶೇಷ ನೇಮಕಾತಿ ಪ್ರಾಧಿಕಾರವು ಡಾ||ಸುನೀಲ ಅರ್ಜುನ 
ಜೋಳ, ಇವರನ್ನು ಅಧಿಸೂಚನೆ ಸಂಖ್ಯೆ:ಎಸ್‌ಆರ್‌ಸಿ/66/2003- 04 ದಿನಾಂಕ:5-3 - 2013ರ ಪರಿಷ್ಕೃತ ಆಯ್ಕೆ ಪಟ್ಟಿಯಲ್ಲಿ ವೇತನ ಶ್ರೇಣಿ ರೂ . 28100 
50100ರ ಫಿಜಿಷಿಯನ್ ಗ್ರೇಡ್ (ಹೋಮಿಯೋಪತಿ) ಹುದ್ದೆಗೆ ನೇಮಕಾತಿ ಮಾಡಲು ಆಯ್ಕೆ ಮಾಡಿರುತ್ತದೆ. 

ಸರ್ಕಾರದ ಅಧಿಸೂಚನೆ ಸಂಖ್ಯೆ:ಆಕುಕ 357 ಪಿಐಎಂ 2012 ದಿನಾಂಕ: 31 - 07 - 2013ರಲ್ಲಿ ಆಯುಷ್ ಇಲಾಖೆಯಲ್ಲಿನ ವೈದ್ಯರು 
ದರ್ಜೆ - 2 (ಹೋಮಿಯೋಪತಿ) ( ವೇತನ ಶ್ರೇಣಿ ರೂ .26,000 - 47,700) ಹುದ್ದೆಯನ್ನು, ವೈದ್ಯಾಧಿಕಾರಿ (ಹೋಮಿಯೋಪತಿ) ( ವೇತನ ಶ್ರೇಣಿ 
ರೂ .28,100 -50,100 ) ಹುದ್ದೆಗೆ ಮೇಲ್ದರ್ಜೆಗೇರಿಸಿದೆ. ಆದ್ದರಿಂದ, ಡಾ||ಸುನೀಲ ಅರ್ಜುನ ಜೋಳ, ಇವರನ್ನು ವೇತನ ಶ್ರೇಣಿ ರೂ .28100 -700 - 28800 
800 - 33600 - 900 - 39000 - 1050 - 45300 - 1200 - 50100ರ ವೈದ್ಯಾಧಿಕಾರಿ (ಹೋಮಿಯೋಪತಿ) ಹುದ್ದೆಗೆ ಈ ಕೆಳಕಂಡ ಷರತ್ತಿಗೊಳಪಟ್ಟು ನೇಮಕಾತಿ 
ಮಾಡಿ ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ಸರ್ಕಾರಿ ಹೋಮಿಯೋಪತಿ ಚಿಕಿತ್ಸಾಲಯ , ಚುಳಕಿ , ಸವದತ್ತಿ ತಾಲ್ಲೂಕು, 
ಬೆಳಗಾಂ ಜಿಲ್ಲೆ ಇಲ್ಲಿಗೆ ಸ್ಥಳ ನಿಯುಕ್ತಿಗೊಳಿಸಿದೆ. 

1. ನೇಮಕಾತಿ ಹೊಂದಿದ ಅಭ್ಯರ್ಥಿಯು 2 ವರ್ಷಗಳ ಕಾಲ ನಿಯಮಾನುಸಾರ ಖಾಯಂದೂರ್ವ ಸೇವಾವಧಿಗೆ ಓಳಪಟ್ಟಿರುತ್ತಾರೆ. ಸದರಿ 

- ಅವಧಿಯಲ್ಲಿ ಹುದ್ದೆಗೆ ನಿಗಧಿ ಪಡಿಸಲಾಗಿರುವ ಇಲಾಖಾ ಪರೀಕ್ಷೆಗಳಲ್ಲಿ ಉತ್ತೀರ್ಣರಾಗತಕ್ಕದ್ದು . 
2. ಈ ಅಧಿಸೂಚನೆ ತಲುಪಿದ ತಕ್ಷಣ ಅಥವಾ ಈ ಅಧಿಸೂಚನೆಯನ್ನು ನೋಂದಣಿ ಅಂಚೆಯಲ್ಲಿ ಸ್ವೀಕರಿಸಿದ ದಿನಾಂಕದಿಂದ 15 

ದಿನಗಳೊಳಗಾಗಿ ಅಭ್ಯರ್ಥಿಯು ಆಯುಷ್ ನಿರ್ದೇಶನಾಲಯದಲ್ಲಿ ಕರ್ತವ್ಯಕ್ಕೆ ಹಾಜರಾಗತಕ್ಕದ್ದು . ಒಂದು ವೇಳೆ ಹಾಜರಾಗದಿದ್ದಲ್ಲಿ ಈ 
ನೇಮಕಾತಿಯು ಕರ್ನಾಟಕ ನಾಗರೀಕ ಸೇವಾ ( ಸಾಮಾನ್ಯ ನೇಮಕಾತಿ) ನಿಯಮಗಳು 1977ರ ನಿಯಮ 18 (3) ರನ್ವಯ ಯಾವುದೇ 

ಸೂಚನೆಯಿಲ್ಲದೇ ತನ್ನಿಂದ ತಾನೇ ರದ್ದಾಗುವುದು. 
3. ಅಭ್ಯರ್ಥಿಯು ಕೆಲಸಕ್ಕೆ ಹಾಜರಾಗುವಾಗ ಎಲ್ಲಾ ಮೂಲ ದಾಖಲೆಗಳನ್ನು ಅಂದರೆ ನೇಮಕಗೊಂಡ ಹುದ್ದೆಗೆ ನಿಗಧಿಪಡಿಸಿರುವ 

ವಿದ್ಯಾರ್ಹತೆಯ ಪ್ರಮಾಣ ಪತ್ರ, ಜನ್ಮ ದಿನಾಂಕ ದಾಖಲೆ, ಮೀಸಲಾತಿ ಆಧಾರದ ಮೇಲೆ ಆಯ್ಕೆಯಾದ ಅಭ್ಯರ್ಥಿಯ ಮೀಸಲಾತಿ 
ಪ್ರಮಾಣ ಪತ್ರ, ಗ್ರಾಮೀಣ ಅಭ್ಯರ್ಥಿ ಪ್ರಮಾಣ ಪತ್ರ ಇತ್ಯಾದಿಗಳನ್ನು ಸಂಬಂಧಪಟ್ಟ ಪ್ರಾಧಿಕಾರವಾದ ಆಯುಷ್ ನಿರ್ದೇಶನಾಲಯದಲ್ಲಿ 
ಹಾಜರುಪಡಿಸಿ ಕರ್ತವ್ಯಕ್ಕೆ ಹಾಜರಾಗತಕ್ಕದ್ದು . ಆಯುಷ್ ನಿರ್ದೇಶಕರು ಅಭ್ಯರ್ಥಿಯು ಸಲ್ಲಿಸುವ ಎಲ್ಲಾ ಮೂಲ ದಾಖಲಾತಿಗಳನ್ನು 

ಪರಿಶೀಲಿಸಿದ ನಂತರವೇ ಕರ್ತವ್ಯಕ್ಕೆ ಹಾಜರುಪಡಿಸಿಕೊಳ್ಳತಕ್ಕದ್ದು . 
4. ಅಭ್ಯರ್ಥಿಯು ಇಬ್ಬರು ಗೌರವಾನ್ವಿತ ವ್ಯಕ್ತಿಗಳಿಂದ ನಡವಳಿಕೆ ಪ್ರಮಾಣ ಪತ್ರವನ್ನು ಪಡೆದು ಕೆಲಸಕ್ಕೆ ಹಾಜರಾಗುವ ಸಮಯದಲ್ಲಿ 

ಹಾಜರುಪಡಿಸಬೇಕು. 
5. ಅಭ್ಯರ್ಥಿಯ ಜೇಷ್ಠತೆಯು ಕರ್ನಾಟಕ ನಾಗರೀಕ ಸೇವಾ (ಜೇಷ್ಠತಾ) ನಿಯಮಾವಳಿಗಳ ಅನ್ವಯ ನಿಗಧಿಪಡಿಸಲಾಗುವುದು. 
6. ಇವರ ನೇಮಕಾತಿಯು ಚಾಲ್ತಿಯಲ್ಲಿರುವ/ ತಿದ್ದುಪಡಿಯಾಗುವ ಎಲ್ಲಾ ಸೇವಾ ನಿಯಮಗಳಿಗೆ ಒಳಪಟ್ಟಿರುತ್ತದೆ. 
7. ಈ ಒಟ್ಟಾರೆ ವೈದ್ಯಾಧಿಕಾರಿ (ಹೋಮಿಯೋಪತಿ) ನೇಮಕಾತಿ ಪ್ರಕ್ರಿಯೆಯಲ್ಲಿ ನಿಯಮಾನುಸಾರ ವೈದ್ಯಕೀಯ ವರದಿ, ಪೊಲೀಸ್ ವರದಿ 

ಮತ್ತು ಸಿಂಧುತ್ವ ಪ್ರಮಾಣ ಪತ್ರ ಅಗತ್ಯವಿದ್ದು , ಮೇಲಿನ ಎಲ್ಲಾ ವರದಿಗಳು ಲಭ್ಯವಿರುವ ಅಭ್ಯರ್ಥಿಗೆ ಈ ಮೂಲಕ ನೇಮಕಾತಿ ನೀಡಿದ್ದು, 
ಈ ಒಟ್ಟಾರೆ ನೇಮಕಾತಿ ಪ್ರಕ್ರಿಯೆ ಪೂರ್ಣಗೊಂಡ ನಂತರ ನಿಗಧಿತ ಅವಧಿಯಲ್ಲಿ ವರದಿ ಮಾಡಿಕೊಂಡ ಅಭ್ಯರ್ಥಿಯ ಸಾಕ್ಷೇಪ 
ಜೇಷ್ಠತೆಯನ್ನು (Interse Seniority) ನಿಯಮಾನುಸಾರ ನಿರ್ಧರಿಸಲಾಗುವುದು ಎಂಬ ಷರತ್ತಿಗೆ ಒಳಪಟ್ಟಿದೆ. ಅಭ್ಯರ್ಥಿಯು ವರದಿ 
ಮಾಡಿಕೊಳ್ಳುವಾಗ ಈ ಷರತ್ತಿಗೆ ಒಪ್ಪಿ , 100/- ಛಾಪಾ ಕಾಗದದಲ್ಲಿ ಆಯುಷ್ ನಿರ್ದೇಶಕರಿಗೆ ಮುಚ್ಚಳಿಕೆ ಸಲ್ಲಿಸತಕ್ಕದ್ದು 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ , 

ಟಿ . ಎನ್ . ನರಸಿಂಹರಾಜು , 

ಸರ್ಕಾರದ ಅಧೀನ ಕಾರ್ಯದರ್ಶಿ ( ಪ್ರಭಾರ), 
P . R . 61 

ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ( ಭಾ . ವೈ . ಪ ಮತ್ತು ಸಮನ್ವಯ ). 


୧୭ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಫೆಬ್ರವರಿ ೨೦ , ೨೦೧೪ 

ಭಾಗ ೨ 
ನಗರಾಭಿವೃದ್ಧಿ ಸಚಿವಾಲಯ 

ಅಧಿಸೂಚನೆ | 
ಸಂಖ್ಯೆ : ನಅಇ 61 ಯುಡಬ್ಲೂಇ2013, ಬೆಂಗಳೂರು, ದಿನಾಂಕ : 26ನೇ ಡಿಸೆಂಬರ್, 2013 . 
ಕರ್ನಾಟಕ ನಗರ ನೀರು ಸರಬರಾಜು ಮತ್ತು ಒಳಚರಂಡಿ ಮಂಡಳಿಯ ಮುಖ್ಯ ಅಭಿಯಂತರರು ( ದಕ್ಷಿಣ ) ಬೆಂಗಳೂರು ಹುದ್ದೆಯಲ್ಲಿ ಕರ್ತವ್ಯ 
ನಿರ್ವಹಿಸುತ್ತಿರುವ ಶ್ರೀ . ಟಿ. ತಿಮ್ಮೇಗೌಡ ಇವರನ್ನು ಸದರಿ ಹುದ್ದೆಯಿಂದ ವರ್ಗಾಯಿಸಲಾಗಿದ್ದು, ಮುಂದಿನ ಸ್ಥಳ ನಿಯುಕ್ತಿ ಆದೇಶದವರೆಗೆ ವ್ಯವಸ್ಥಾಪಕ 
ನಿರ್ದೇಶಕರು , ಕರ್ನಾಟಕ ನಗರ ನೀರು ಸರಬರಾಜು ಮತ್ತು ಒಳಚರಂಡಿ ಮಂಡಳಿ ಇವರಿಗೆ ಕಾರ್ಯ ವರದಿ ಮಾಡಿಕೊಳ್ಳಲು ನಿರ್ದೇಶಿಸಿದೆ. 

ಕರ್ನಾಟಕ ನಗರ ನೀರು ಸರಬರಾಜು ಮತ್ತು ಒಳಚರಂಡಿ ಮಂಡಳಿಯ ಮುಖ್ಯ ಅಭಿಯಂತರರು ( ಸ್ವತಂತ್ರ ಪ್ರಭಾರ), ಗುಲ್ಬರ್ಗಾ ಹುದ್ದೆಯ 
ಬಡ್ಡಿ ಆದೇಶದಲ್ಲಿರುವ ಶ್ರೀ . ಎಂ . ರಂಗಧಾಮಯ್ಯ ಇವರ ವರ್ಗಾವಣೆಯನ್ನು ಮಾರ್ಪಡಿಸಿ ಈ ಕೂಡಲೇ ಜಾರಿಗೆ ಬರುವಂತೆ ಹಾಗೂ ಮುಂದಿನ 
ಆದೇಶದವರೆಗೆ ಮುಖ್ಯ ಅಭಿಯಂತರರು ( ದಕ್ಷಿಣ), ಬೆಂಗಳೂರು ಶ್ರೀ ಟಿ.ತಿಮ್ಮೇಗೌಡ ಇವರ ವರ್ಗಾವಣೆಯಿಂದ ಖಾಲಿ ಇರುವ ಸ್ಥಾನಕ್ಕೆ ವರ್ಗಾಯಿಸಿ 
ನೇಮಿಸಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 

* ಟಿ. ಎಂ . ವಾಸುದೇವ ರಾವ್, 

ಸರ್ಕಾರದ ಅಧೀನ ಕಾರ್ಯದರ್ಶಿ , 
P . R . 63 

ನಗರಾಭಿವೃದ್ಧಿ ಇಲಾಖೆ. 
ನಗರಾಭಿವೃದ್ಧಿ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ : ನಅಇ 413 ಮೈಅಪ್ರಾ 2013 , ಬೆಂಗಳೂರು, ದಿನಾಂಕ : 01ನೇ ಜನವರಿ , 2014. 
ಮೈಸೂರು ನಗರದ ಗೌತಮ ವಾಣಿಜ್ಯ ಸಂಕೀರ್ಣದಲ್ಲಿರುವ ಮೆ || ಸಿದ್ದಾರ್ಥ ಯೂತ್ ಕ್ಲಬ್ ಇವರನ್ನು ತೆರವುಗೊಳಿಸಲು ಅನುವಾಗುವಂತೆ 
ಕರ್ನಾಟಕ ಸಾರ್ವಜನಿಕ ಸ್ವತ್ತುಗಳ ( ಅನಧಿಕೃತರಾದ ಒಕ್ಕಲೆಬ್ಬಿಸುವುದು ) ಕಾಯ್ದೆ 1974ರ ಕಲಂ 3ರಲ್ಲಿ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ, ಮೈಸೂರು 
ನಗರಾಭಿವೃದ್ಧಿ ಪ್ರಾಧಿಕಾರದ ಕಾರ್ಯದರ್ಶಿಗಳನ್ನು ಸಕ್ಷಮ ಅಧಿಕಾರಿ ( Competent Officer) ಗಳನ್ನಾಗಿ ನೇಮಕ ಮಾಡಿ ಆದೇಶಿಸಿದೆ. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ಟಿ. ಎಂ . ವಾಸುದೇವ ರಾವ್, 
P . R . 62 

ಸರ್ಕಾರದ ಅಧೀನ ಕಾರ್ಯದರ್ಶಿ , 
Sc - 50 

ನಗರಾಭಿವೃದ್ಧಿ ಇಲಾಖೆ. 
ನಗರಾಭಿವೃದ್ಧಿ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ : ನಅಇ 86 ಯುಡಬ್ಲೂಇ 2013 , ಬೆಂಗಳೂರು, ದಿನಾಂಕ : 07ನೇ ಜನವರಿ , 2014 . 
ಶ್ರೀಮತಿ. ರಾಜಮ್ಮ . ಎ .ಚೌಡರೆಡ್ಡಿ , ಕೆ. ಎ . ಎಸ್ (ಹಿರಿಯ ಶ್ರೇಣಿ) ಅಧಿಕಾರಿ, ಪ್ರಸ್ತುತ ಕಾರ್ಯದರ್ಶಿ , ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರ, 
ಬೆಂಗಳೂರು ಇವರು ದಿನಾಂಕ: 19 - 11 - 2012 ರಿಂದ 12 - 12 - 2012ರವರೆಗೆ ಎರಡೂ ದಿನಗಳೂ ಸೇರಿ ಕಳೆದ ಅವಧಿಯನ್ನು ಕರ್ನಾಟಕ ನಾಗರೀಕ ಸೇವಾ 
ನಿಯಮಾವಳಿಗಳು ನಿಯಮ 8( 15 ) ( ಎಫ್) ಅಡಿಯಲ್ಲಿ ಕಡ್ಡಾಯ ನಿರೀಕ್ಷಣಾ ಅವಧಿಯೆಂದು ಪರಿಗಣಿಸಿ ಆದೇಶಿಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ಟಿ. ಎಂ . ವಾಸುದೇವ ರಾವ್ , 

ಸರ್ಕಾರದ ಅಧೀನ ಕಾರ್ಯದರ್ಶಿ , 
PB, 64 

ನಗರಾಭಿವೃದ್ಧಿ ಇಲಾಖೆ. 
ಯೋಜನೆ, ಕಾರ್ಯಕ್ರಮ ಸಂಯೋಜನೆ ಮತ್ತು ಸಾಂಖ್ಯಿಕ ಸಚಿವಾಲಯ 

ಅಧಿಸೂಚನೆ | 
ಸಂಖ್ಯೆ : ಪಿಡಿ 187 ಎಸ್‌ಎಸ್‌ಎಂ 2013 , ಬೆಂಗಳೂರು, ದಿನಾಂಕ : 23ನೇ ಡಿಸೆಂಬರ್, 2013. 
ಸರ್ಕಾರದ ಅಧಿಸೂಚನೆ ಸಂಖ್ಯೆ :ಪಿಡಿ 187 ಎಸ್‌ಎಸ್‌ಎಂ 2013 ದಿನಾಂಕ: 31- 10 -2013ರಲ್ಲಿ ಶ್ರೀ ಬಿ. ಬಿ.ಕುಲಕರ್ಣಿ, ಉಪ ನಿರ್ದೇಶಕರು , 
ಆರ್ಥಿಕ ಮತ್ತು ಸಾಂಖ್ಯಿಕ ಇಲಾಖೆ, ( ಪ್ರಸ್ತುತ ನಿಯೋಜನೆ ಮೇರೆಗೆ ಕಾರ್ಯನಿರ್ವಾಹಕ ಅಧಿಕಾರಿ, ತಾಲ್ಲೂಕು ಪಂಚಾಯತ್, ದೇವದುರ್ಗ, ರಾಯಚೂರು 
ಜಿಲ್ಲೆ) ಇವರಿಗೆ ಆರ್ಥಿಕ ಮತ್ತು ಸಾಂಖ್ಯಿಕ ಇಲಾಖೆಯ ಉಪ ನಿರ್ದೇಶಕರ ಹುದ್ದೆಯಿಂದ ಜಂಟಿ ನಿರ್ದೇಶಕರ ಹುದ್ದೆಗೆ ನೀಡಲಾಗಿರುವ ಮುಂಬಡ್ತಿಯನ್ನು 
ಕರ್ನಾಟಕ ಸಿವಿಲ್ ಸೇವಾ ( ಸಾಮಾನ್ಯ ನೌಕರಿ ಭರ್ತಿ ) ನಿಯಮಗಳು , 1977ರ ನಿಯಮ - 4ಎ (1) ರನ್ವಯ ಬಿಟ್ಟುಕೊಡಲು ಅನುಮತಿಯನ್ನು ನೀಡಲಾಗಿದೆ. 

ಶ್ರೀ ಬಿ. ಬಿ.ಕುಲಕರ್ಣಿ, ಉಪ ನಿರ್ದೇಶಕರು, ಇವರನ್ನು ಕಾರ್ಯನಿರ್ವಾಹಕ ಅಧಿಕಾರಿ , ತಾಲ್ಲೂಕು ಪಂಚಾಯತ್ , ದೇವದುರ್ಗ , ರಾಯಚೂರು 
ಜಿಲ್ಲೆ, ಈ ಹುದ್ದೆಯಲ್ಲಿಯೇ ಮುಂದುವರೆಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ಎಸ್. ರವೀಂದ್ರಕುಮಾರ್, 

ಸರ್ಕಾರದ ಅಧೀನ ಕಾರ್ಯದರ್ಶಿ , 
P . R . 65 

ಯೋಜನೆ, ಕಾರ್ಯಕ್ರಮ ಸಂಯೋಜನೆ ಮತ್ತು ಸಾಂಖ್ಯಿಕ ಇಲಾಖೆ ( ಎಸ್ - 5 ). 


ಭಾಗ ೨ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಫೆಬ್ರವರಿ ೨೦ , ೨೦೧೪ 


PERSONNEL AND ADMINISTRATIVE REFORMS SECRETARIAT 

NOTIFICATION 
No . DPAR 1030 SAS 2013, Bangalore , Dated : 21 December, 2013 . 
The services of Shri. A .B . Ibrahim , IAS , Managing Director, Chamundeshwari Electricity Supply Company (CHESCOM ), 
Mysore are withdrawn from Energy Department with immediate effect and posted until further orders as the Deputy Commissioner, 
Dakshina Kannada District, Mangalore in the existing vacancy , relieving Smt. Thulasi Maddineni, IAS of additional charge. 

Smt. Baddipudi Vijaya Jyotsna, IAS (KN :2010 ), Assistant Commissioner, Sedam Sub -Division , Gulbarga District is 
transferred with immediate effect and posted until further orders as Deputy Secretary , Zilla Panchayat, Raichur in the existing vacancy . 

Smt. Baddipudi Vijaya Jyotsna, IAS, is also placed in additional charge of the post of Chief Executive Officer, Zilla Panchayat, 
Raichur in the existing vacancy . 

By Order and in the name of the Governor of Karnataka, 

U . H .Narayanaswamy, 
P . R . 48 

Under Secretary to Government, 

DP & AR (Services -1). 
PERSONNEL AND ADMINISTRATIVE REFORMS SECRETARIAT 

NOTIFICATION 
No . DPAR 170 SFP 2013, Bangalore , Dated : 214 December, 2013 . 
In pursuance of Government of India, Ministry of Environment & Forests , New Delhi s Notification No . 17016 /2/ 2011- 1FS -1, 
dated 13 December , 2013 , the services of Sri Millo Tago , IFS (KN : 90 ), Chief Conservator of Forests , Karnataka Lake Development 
Authority, Bangalore are placed at the disposal of Government of Arunachal Pradesh on Inter-State -Deputation for a period of three 
years from the date of his reporting for duty under the Government of Arunachal Pradesh . 

Sri Millo Tago , IFS (KN : 90 ) is relieved from Government of Karnataka with effect from 28th December, 2013 afternoon with 
instructions to report for duty under Government of Arunachal Pradesh . 

By Order and in the name of the Governor of Karnataka , 

A . R .SRINIVASAMURTHY , 
P . R . 49 

Under Secretary to Government, 

DP & AR (Services- V ). 
PERSONNEL AND ADMINISTRATIVE REFORMS SECRETARIAT 

NOTIFICATION 
No. DPAR 944 SAS 2013 , Bangalore, Dated : 16th December, 2013. 
Shri. Rathan U . Kelkar, IAS (KL :2003 ), waiting for posting is posted with immediate effect and until further orders as the Chief 
Executive Officer, Centre for E -Governance , DP & AR (E -Governance ), Bangalore vice Dr. D .S .Ravindran , IFS transferrd . 

By Order and in the name of the Governor ofKarnataka, 

U . H .Narayanaswamy, 

Under Secretary to Government, 
P . R . 50 

DP & AR (Services -l). 
PERSONNEL AND ADMINISTRATIVE REFORMS SECRETARIAT 

NOTIFICATION 
No. DPAR 284 SFP 2013, Bangalore, Dated : 31stDecember, 2013 . 
Smt Anita S . Arekal, IFS (KN :89 ), Conservator of Forests (Working Plan ), Shimoga is promoted to the grade of Chief 
Conservator of Forests carrying the super time scale -ii of IFS viz ., Pay band -4 -Rs. 37400 -67000 + GP Rs. 10000 /- w .e.f. 01.01.2014 
and is posted until further orders as Chief Conservator of Forests (Working Plan ), Shimoga in the upgraded post by keeping the cadre 
post of Conservator of Forests, Shimoga in abeyance . 

Sri Vijay Ranjan Singh , IFS (KN :96 ), Conservator of Forests and Director, Department of Fertilizers , Ministry of Chemicals 
and Fertilizers , Government of India , New Delhi is accorded proforma promotion to the Chief Conservator of Forests grade carrying the 
super time scale -ii of IFS viz ., Pay band -4 - Rs. 37400-67000 + GP Rs. 10000 /- w .e.f. 01.01.2014 with reference to his immediate junior 
and continued on Central Deputation . 

Sri Anil Kumar Ratan , IFS (KN :96 ), Conservator of Forests (Working Plan ), Belgaum is promoted to the grade of Chief 
Conservator of Forests carrying the super time scale-ii of IFS viz ., Pay band -4 -Rs. 37400 -67000 + GP Rs . 10000/- w .e.f. 01 .01.2014 
and is posted until further orders as Chief Conservator of Forests (Working Plan ), Belgaum in the upgraded post by keeping the cadre 
post of Conservator of Forests , Belgaum in abeyance . 


R.N.I. No . KARBIL /2001/47147 POSTAL REGN. No. RNP /KA/BGS/2202/2014-16 
Licensed to post without prepayment WPP No. 297 
೪೪ 

ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಫೆಬ್ರವರಿ ೨೦ , ೨೦೧೪ 


ಭಾಗ ೨ 


Smt V . Geetanjali, IFS (KN :96 ), Conservator of Forests (Development), Bangalore is promoted to the grade of Chief 
Conservator of Forests carrying the super time scale-ii of IFS viz ., Pay band-4 -Rs. 37400 -67000 + GP Rs. 10000/- w .e.f. 01.01.2014 
and is posted until further orders as Chief Conservator of Forests (Legal Cell), Bangalore in the existing vacancy . 

By Order and in the name of the Governor ofKarnataka, 

A . R .SRINIVASAMURTHY, 

Under Secretary to Government, 
P . B . 51. 

DPAR (Services - V ). 
PERSONNEL AND ADMINISTRATIVE REFORMS SECRETARIAT 

NOTIFICATION 
No . DPAR 166 SEP 2013, Bangalore, Dated : 06 January, 2014 , 
Sri S . Sivashankar. IFS (KN - 2010), waiting for posting is posted with immediate effect and until further orders as Assistant 
Conservator of Forests , Mysore Sub -Division , Mysore vice Smt. Dipika Bajpai, IFS proceeded on maternity leave . 

By Order and in the name of the Governor of Karnataka , 

A . R .SRINIVASAMURTHY, 

Under Secretary to Government, 
P . R . 52 

DPAR (Services -V ). 
ಇಂಧನ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ 

ಎನ್ 148 ಇಬಿಎಸ್ 2013, ಬೆಂಗಳೂರು, ದಿನಾಂಕ : 04ನೇ ಜನವರಿ , 2014 . 
ಕರ್ನಾಟಕ ಸರ್ಕಾರದ ವಿದ್ಯುತ್ ಪರಿವೀಕ್ಷಣಾ ಇಲಾಖೆಯಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಈ ಕೆಳಕಂಡ ಉಪ ವಿದ್ಯುತ್ ಪರಿವೀಕ್ಷಕರು ಹಾಗೂ 
ವಿದ್ಯುತ್ ಪರಿವೀಕ್ಷಕರಿಗೆ ಅವರ ಹೆಸರಿನ ಮುಂದೆ ಸೂಚಿಸಿರುವ ಸ್ಥಳಗಳಿಗೆ ವರ್ಗಾಯಿಸಿ ಈ ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ 
ಆದೇಶದವರೆಗೆ ನೇಮಕ ಮಾಡಲಾಗಿದೆ. 
ಕ್ರಮ 
ಅಧಿಕಾರಿಯ ಹೆಸರು 

ವರ್ಗಾಯಿಸಿರುವ ಸ್ಥಳ 


ಸಂಖ್ಯೆ 


ಶ್ರೀ ಜಿ.ಗಿರೀಶ್ 

ಉಪ ವಿದ್ಯುತ್ ಪರಿವೀಕ್ಷಕರು, ಬೆಂಗಳೂರು 
ಉಪ ವಿದ್ಯುತ್ ಪರಿವೀಕ್ಷಕರು, ಹಾವೇರಿ. 

ಅಧಿಕ ಪೂರ್ವ ವಿಭಾಗ ( ಖಾಲಿ ಹುದ್ದೆ) 
ಶ್ರೀಮತಿ ಫರೀದಾ ಬೇಗಂ 

ಉಪ ವಿದ್ಯುತ್ ಪರಿವೀಕ್ಷಕರು, ಬೆಂಗಳೂರು 
ಉಪ ವಿದ್ಯುತ್ ಪರಿವೀಕ್ಷಕರು, ಚಿಕ್ಕಬಳ್ಳಾಪುರ. 

ಪೂರ್ವ ವಿಭಾಗ ( ಖಾಲಿ ಹುದ್ದೆ) 
ಶ್ರೀ ಹೆಚ್ .ಎಸ್. ವೆಂಕಟೇಶ್ 

ವಿದ್ಯುತ್ ಪರಿವೀಕ್ಷಕರು, ಮೈಸೂರು ದಕ್ಷಿಣ 
* ವಿದ್ಯುತ್ ಪರಿವೀಕ್ಷಕರು, ಬಳ್ಳಾರಿ. 

ವಿಭಾಗ ಶ್ರೀ ಎಂ . ಚಂದ್ರಶೇಖರ್‌ರವರ 

ವರ್ಗಾವಣೆಯಿಂದ ತೆರವಾದ ಹುದ್ದೆ 
ಶ್ರೀ ಎಂ . ಚಂದ್ರಶೇಖರ್ 

ವಿದ್ಯುತ್ ಪರಿವೀಕ್ಷಕರು, ಬಳ್ಳಾರಿ - 
ವಿದ್ಯುತ್ ಪರಿವೀಕ್ಷಕರು, ಮೈಸೂರು ದಕ್ಷಿಣ ವಿಭಾಗ | ಶ್ರೀ ಹೆಚ್.ಎಸ್. ವೆಂಕಟೇಶ್‌ರವರ 

| ವರ್ಗಾವಣೆಯಿಂದ ತೆರವಾದ ಹುದ್ದೆ 


ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ಸಮೀರ್ ಮಡಿಮನ್ , 
ಪೀಠಾಧಿಕಾರಿ ( ವಿದ್ಯುಚ್ಛಕ್ತಿ), 

ಇಂಧನ ಇಲಾಖೆ. 


P . R . 53 
Sc - 25 


ಮುದ್ರಕರು ಹಾಗೂ ಪ್ರಕಾಶಕರು:- ಸಂಕಲನಾಧಿಕಾರಿಗಳು , ಕರ್ನಾಟಕ ರಾಜ್ಯಪತ್ರ, ಸರ್ಕಾರಿ ಕೇಂದ್ರ ಮುದ್ರಣಾಲಯ , ಬೆಂಗಳೂರು-59 . 


